ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 923 
ವಿಧಾನ ಪರಿಷತ್ತು ಸದಸ್ಯರ :  ಶ್ರೀಗೋವಿಂದರಾಜು 
ಉತ್ತರಿಸುವವರು : ಮಾಸಷ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 


ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರೀಕರ ಸಬಲೀಕರಣ ಸಜಿವರು. 


ಉತ್ತರಿಸಬೇಕಾದ ದಿನಾಂಕ : 21-12-2021 
ಪ್ರಶ್ನೆ i ಉತ್ತರ 


| 
2020-21ನೇ ಸಾಲಿನಲ್ಲಿ ಅಂಗನವಾಡಿ “ಪೋಷಣ್‌ ಅಭಿಯಾನ” ಯೋಜನೆಯಡಿ | ' 


ಕಾರ್ಯಕರ್ತೆಯರಿಗೆ ಸಮವಸ್ತ್ರ | 2020-21ನೇ ಸಾಲಿನಲ್ಲಿ ಅಂಗನವಾಡಿ 
(ಸೀರ್ರೌವನ್ನು ನೀಡಲಾಗಿದೆಯೇ; ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ 
ಒಂದು ಬಾರಿಗೆ ಸಮವಸ್ತ್ರ ನೀಡಲಾಗಿದೆ. 
ನೀಡಿದ್ದಲ್ಲಿ, ಎಷ್ಟು. ಸೀರೆಗಳನ್ನು 65911 ಅಂಗನವಾಡಿ EE 
ವಿತರಿಸಲಾಯಿತು; ಅವುಗಳನ್ನು ಎಲ್ಲಿಂದ | ಮತ್ತು 62580 ಸಹಾಯಕಿಯರಿಗೆ ತಲಾ 2 


ಖರೀದಿಸಲಾಗಿದೆ; ಸೀರೆಗಳಂತೆ ಒಟ್ಟು 256982 ಸೀರೆಗಳನ್ನು Gem 
Porta! ಮೂಲಕ Silk Fashion Exports, Bengaluru, 
ಸಂಸ್ಥೆಯ ಮೂಲಕ ಖರೀದಿಸಲಾಗಿರುತ್ತದೆ. 

"| ಸರ್ಕಾರದ ವತಿಯಿಂದ ನಡೆಯುತ್ತಿರುವ | “ಪೋಷಣ್‌ ಅಬಿಯಾನ" ಯೋಜನೆಯು 
“ಪೋಷಣ್‌ ಅಭಿಯಾನ" ಎ೦ಬ | ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ಕೇಂದ್ರ 
ಕಾರ್ಯಕ್ರಮ ಕೇಂದ್ರ ಸರ್ಕಾರದ | ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ 
ಕಾರ್ಯಕ್ರಮವೇ ಅಥವಾ ರಾಜ್ಯ | (ಕೇ೦ದ್ರ 60% ರಾಜ್ಯ 40%) 
ಸರ್ಕಾರದ ಕಾರ್ಯಕ್ರಮವೇ; ಅನುಷ್ಠಾನಗೊಳಿಸಲಾಗುತ್ತಿದೆ. 


ಸರ್ಕಾರದ ಗಮನಕೆೆ ಬಂದಿರುತ್ತದೆ. 


ಪೋಷಣ್‌ ಅಭಿಯಾನ ದಡಿಯಲ್ಲಿ 
ಕಾರ್ಯಕರ್ತೆಯರಿಗೆ ನೀಡಲಾಗಿರುವ 
ಸೀರೆಯ ಮೇಲೆ “ಪೋಷಣ್‌ ಅಭಿಯಾನ" 
ಎಂಬುದಾಗಿ ಮುದ್ರಿಸಿರುವುದು ಸರ್ಕಾರದ 


ದಿನಾಂಕ:04/9/2020 ರ ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯ ಷರತ್ತಿನಲ್ಲಿ ಸದರಿ 


| ಗಮನಕ್ಕ ಬಂದಿದೆಯೇ; ಇದಕ್ಕೆ | ಯೋಜನೆಯಡಿ ಅಂಗನವಾಡಿ 
ಅನುಮತಿ ನೀಡಿದ ಅಧಿಕಾರಿ ಯಾರು; ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ 
ನೀಡುವ ಸಮವಸ್ತದಲ್ಲಿ “ಪೋಷಣ್‌ 
ಅಭಿಯಾನ'ದ  ಲೋಗೊವನ್ನು ಮುದ್ರಿಸಲು 
ತಿಳಿಸಲಾಗಿರುತದೆ. | 
ಈ ರೀತಿಯ ಮುದ್ರಣದಿಂದ ಮಹಿಳಾ 
ಕಾರ್ಯಕರ್ತೆಯರಿಗೆ ಬಂದಿರುತ್ತದೆ. 
ಮುಜುಗರವಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದಿ?ಯೇ | | 
ಸಂ: ಮಮ 323 ಐಸಿಡಿ 2021 | PHA 
(3 ಹಾಲಪ್ಪ ಬಸಪ್ಪ) 


ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕಳ ಅಬಿವೃದ್ದಿ. ವಿಕಲಚೇತನರ ಹಾಗೂ 
ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


